ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಆದಿವಾಸಿ ಹಾಡಿಗಳಲ್ಲಿರುವ ಯಜಮಾನರುಗಳನ್ನು ಪೂಜಾರಿಗಳೆಂದು ಸೇರಿಸುವ ಬಗ್ಗೆ 


ಶ್ರೀಸುನೀಲ್‌ ಸುಬ್ರಮಣಿ ಎಂ.ಪಿ. (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ):- 


297 (285) ಮಾನ್ಯ ಮುಜರಾಯಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ 


(ಅ) ಆದಿವಾಸಿ ಬುಡಕಟ್ಟು ಜನರಿಗೆ ಅವರ ಸಂಸ್ಕ್ಥಂತಿಯನ್ನು ಉಳಿಸಿಕೊಂಡು ಮುಂದುವರೆಯಲು ಮತ್ತು 
ಅವರುಗಳು ಪೂಜಿಸುವ ದೇವರುಗಳನ್ನು, ನಂಬಿಕೆಗಳನ್ನು ಉಳಿಸಲು ಸರ್ಕಾರ ಕೈಗೊಂಡಿರುವ 
ಕಾರ್ಯಕ್ರಮಗಳೇನು; (ವಿವರ ನೀಡುವುದು) 


(ಆ) ಈ ಹಾಡಿಗಳಲ್ಲಿರುವ ದೇವರುಗಳನ್ನು ಪೂಜಿಸುವ ಮತ್ತು ಪೂಜೆಯನ್ನು ನಡೆಸುವ 
ಯಜಮಾನರುಗಳನ್ನು ಮುಜರಾಯಿ ಇಲಾಖೆಯ ಪೂಜಾರಿಗಳಿಗೆ ನೀಡುವ ಸೌಲಭ್ಯಗಳನ್ನು ನೀಡಲು 
ಸರ್ಕಾರದ ಕ್ರಮಗಳೇನಮು?(ವಿವರ ನೀಡುವುದು) 


